ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 


1. 684(792) 
2.. ಸದಸ್ಯರ ಹೆಸರು ಶ್ರೀ ಪಿ.ಆರ್‌. ರಮೇಶ (ನಾಮ ನಿರ್ದೇಶನ ಹೊಂದಿದವರು) 
3. ಉತ್ತರಿಸುವ ದಿನಾಂಕ 25.9.2020 
4. ಉತ್ತರಿಸುವವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಸಚಿವರು. 
NE | 
i ಪ್ರಶ್ನೆ ಉತ್ತರ 
1120ನೇ ಸಾರಿನಂದ “`ಇಲ್ಲಿಯವ ಹೌದು 
ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ 
ಬಡ್ಡಿ ನೀಡಲಾಗಿದೆಯ; ನೀಡಿದ್ದಲ್ಲಿ 1. ಪಂಚಾಯತ್‌ ವಿಸ್ತರಣಾಧಿಕಾರಿಗಳ ಅಂತಿಮ 
ಯಾವ ಜೇಷ್ಠತಾ ಪಟ್ಟಿಯ ಆಧಾರದಲ್ಲಿ ಜೇಷ್ಠತಾ ಪಟ್ಟಿ ಸಂಖ್ಯೆಗ್ರಾಅಪ 216 ಗ್ರಾಪಂಕಾ 
ಬಡ್ತಿ ನೀಡಲಾಗಿದೆ; ಎಷ್ಟು ಅಧಿಕಾರಿಗಳಿಗೆ 2010, ದಿನಾಂಕ:30.4.2011 | 
ಬಡ್ತಿ ನೀಡಲಾಗಿದೆ: (ಸಂಪೂರ್ಣ ವಿವರ 2. ಪಂಚಾಯತ್‌ ಅಭಿವೃದ್ಧಿ ಅಧಿಕಾರಿಗಳ ಜೇಷ್ಠತಾ ಪಟ್ಟಿ 
ನೀಡುವುದು). ಸಂಖ್ಯೆ:ಗ್ರಾಅಪ 374 ಗಾಪಂಕಾ 2013, 
ದಿನಾಂಕಃ21.2.2014 ; 
3. ಹೈದ್ರಾಬಾದ್‌- ಕರ್ನಾಟಕ ಸ್ಥಳೀಯ ವೃಂದಕ್ಕೆ ಸೇರಿದ 
ಪಂಚಾಯತ್‌ ಅಭಿವೃದ್ಧಿ ಅಧಿಕಾರಿಗಳ ಜೇಷ್ಠತಾ ಪಟ್ಟಿ 
ಸ ಸಂಖ್ಯೆಗ್ರಾಅಪ 536 ಗ್ರಾಪಂಕಾ 2014, ದಿ:18.5.2015 
ಇವುಗಳನ್ನು ಅನುಸರಿಸಿ ಬಡ್ತಿ ನೀಡಲಾಗಿದೆ. 
ಇದುವರೆಗೂ ಒಟ್ಟು 533 ಪಂಚಾಯತ್‌ ಅಭಿವೃದ್ಧಿ 
ಅಧಿಕಾರಿಗಳಿಗೆ ಸಹಾಯಕ ನಿರ್ದೇಶಕ (ಗ್ರಾಉ) ಹುದ್ದೆಗೆ 
ಸ್ಥಾನಪನ್ನ ಮುಂಬಡ್ತಿ ನೀಡಲಾಗಿದೆ. 
ಗ ಪಸ ಪಂಜಾಹಯತಅಧಿವೃದ್ಧ ದು: 
ಅಧಿಕಾರಿಗಳ ರಾಜ್ಯ ಮಟ್ಟದ ಜೇಷ್ಠತಾ 
ಪಟ್ಟಿಯನ್ನು ರದ್ದುಗೊಳಿಸಿ, ಪರಿಷ್ಕೃತ ಮಾನ್ಯ ಕರ್ನಾಟಕ ರಾಜ್ಯ ಆಡಳಿತ ಮಂಡಳಿಯು ಅರ್ಜಿ 
ಜೇಷ್ಠತಾ ಪಟ್ಟಿಯನ್ನು ನಿಯಮಾನುಸಾರ | ಸಂಖ್ಯೆ: 2782 ರಿಂದ 2792 / 2014 ಮತ್ತು ತತ್ನಬಂಧಿತ 
ತಯಾರಿಸುವಂತೆ - ಯಾವುದಾದರೂ |'ಅರ್ಜಿಗಳಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ರಾಜ್ಯ ಮಟ್ಟದ 
ನ್ಯಾಯಾಲಯ ಆದೇಶಿಸಿದೆಯೇ; | ಜೇಷ್ಠತಾ ಪಟ್ಟಿಯನ್ನು ರದ್ದುಗೊಳಿಸಿ, ದಿನಾಂಕ: 18.03.2019 ರಲ್ಲಿ 
ಆದೇಶಿಸಿದ್ದಲ್ಲಿ ನ್ಯಾಯಾಲಯದ ಆದೇಶದ | ಈ ಕೆಳಕಂಡಂತೆ ಆದೇಶಿಸಿದೆ. 
ವಿವರಗಳನ್ನು ನೀಡುವುದು: ORDER 
@) The. final gradation list of PDOs 
J published on 21.02.2014 by the 


Department of Rural Development & 


is 


Panchayath Raj, stands quashed. 
Consequently, the gradation list of 
PDOs prepared and published by the 
Principal Secretary of RD &PR 
Pursuant to the decision tendered by 
the Hon’*ble Supreme Court in the 
case of B.K PAVITHRA VS UNION 
OF INDIA (201748CC620) also 
stands quashed. 


(ii) The respondents shall think of 
constituting an appropriate 
committee to consider the issues 
involved in these cases. 


(iii) The department shall consider the 
case of eligible Grama Panchayath 
Secretaries Grade-1 for notionally 
filling up 178 posts of PEO which 
were vacant as on 03.03.2010, since 
the new amended rules of PDO came 
into force on 04.03.2010. 


(iv)It is made clear that the quashed 
seniority lists shall not be acted upon 
for the purpose of. promotion to the 
next cadre till fresh seniority lists are 
prepared and published. 


(v)It need not be reiterated mandate of 
Rule $(1)(a) of KGS (Seniority) 
Rules to be applied while deciding 
the inter se seniority between the 
direct recruits and the Official 
Memorandum Issued. by the 
Government on 05.07.1956 based on 
the decision rendered in VB. 
Badami’s case. 


(vi) Promotions already given to some of 
the PDOs shall not be disturbed till 
fresh final seniority lists are 
published. 


% 


(vii) The seniority of 178 posts of 
PEOs to be notionally filled up be 
kept below the PEOs who 
automatically became PDOs. 


(viii) This exercise shall be done as 
early as possible, preferably within a 
time limit of five months from the 
date of receipt of a copy of this order. 


The applications are allowed in terms of the above 
conditions. } 


(ಇ) 1ರದ್ದಾಃ ನ್ನ ಮೂನ ಇಡ್ಯಾ] ಮಾನ್ಯ ಎಟಯ ದನಾ]3209 ರಂದು ನೀಡಿರುವ 
ಪಟ್ಟಿಯನ್ನು ಆಧರಿಸಿ ಬಡ್ತಿ ಪಡೆದ |ತ್ರರ್ಷಿನ ಕಂಡಿಕೆ (೫) ರಲ್ಲಿ ಮುಂದಿನಂತೆ ತಿಳಿಸಲಾಗಿದೆ 
eA ಪ್ರಸ್ತುತ ತುಷಗಳ Hi “Promotions already given to some of the PDO 
4 ನಿಲುವೇನು:(ವವರ | £11 not be disturbed till fresh final seniority lis 
ನೀಡುವುದು). _ Re 

are published’ 
ಅಲ್ಲದೆ, ಮಾನ್ಯ ಕೆ.ಎ.ಟಿಯ ಆದೇಶವನ್ನು ಪ್ರಶ್ನಿಸಿ, ಸರ್ಕಾರ 
| ಹಾಗೂ ಭಾದಿತರು ಮಾನ್ಯ ಉಚ್ಛ ನ್ಯಾಯಾಲಯಗಳಲ್ಲಿ ರಿಟ್‌ 
ಅರ್ಜಿಗಳನ್ನು ಸಲ್ಲಿಸಿದ್ದು, ಮಾನ್ಯ ಉಚ್ಛ, ನ್ಯಾಯಾಲಯಗಳ 
ಮಧ್ಯಂತರ ಆದೇಶಗಳಲ್ಲಿ ಮಾನ್ಯ ಕೆ.ಎ.ಟಿಯ ಆದೇಶಕ್ಕೆ 
ತಡೆಯಾಜ್ಞೆ ನೀಡುವುದರ ಜೊತೆಗೆ ಯಥಾಸ್ಥಿತಿ ಕಾಯ್ದುಕೊಳ್ಳಲು 
ನಿರ್ದೇಶನ ನೀಡಿರುವ ಹಿನ್ನಲೆಯಲ್ಲಿ ಮಾನ್ಯ ನ್ಯಾಯಾಲಯಗಳ 
ಅಂತಿಮ ಆದೇಶವನ್ನು ನಿರೀಕ್ಷಿಸಲಾಗುತ್ತಿದೆ. 

(ಈ) 1 ಜೇಷ್ಠತಾ ಪಟ್ಟಿ" ನಿಯಮಾನುಸಾರ ಮಾನ್ಯ `ಕರ್ನಾಟಕ `'ಆಡಳಿತ ನ್ಯಾಯ ಮಂಡಳಿಯ] 
-| ತಯಾರಿಸಿ, ನ್ಯಾಯಾಲಯಕ್ಕೆ ಸಲ್ಲಿಸಲು | ಆದೇಶವನ್ನು ಪಶ್ನಿಸಿ ಬಾಧಿತರು ಮಾನ್ಯ ಉಚ್ಛನ್ಯಾಯಾಲಯದ 
ಸರ್ಕಾರಕ್ಕೆ ಇರುವ ತೊಡಕುಗಳೇನು; | ಬೆಂಗಳೂರು ಮತ್ತು ಕಲಬುರಗಿ ಪೀಠಗಳಲ್ಲಿ ರಿಟ್‌ ಅರ್ಜಿ ಸಂಖ್ಯೆ: 


| ರಾಜ್ಯ ಮಟ್ಟದ 


ಪಂಚಾಯತ್‌ ಅಭಿವೃದ್ಧಿ ಅಧಿಕಾರಿಗಳ 
ಜೇಷ್ಠತಾ ಪಟ್ಟಿಯನ್ನು 
ಅಸ್ತಿತ್ವಕ್ಕೆ ತರಲು ಆಗಿರುವ ವಿಳಂಬಕ್ಕೆ 
ಕಾರಣಗಳೇನು ಮತ್ತು ಇದನ್ನು 
ಕಾಲಮಿತಿಯಲ್ಲಿ ಸರಿಪಡಿಸಲು ಕೈಗೊಂಡ 
ಕ್ರಮಗಳೇನು: (ವಿವರ ನೀಡುವುದು). 


26196/2019, 201903/2019, ಸಲ್ಲಿಸಿದ್ದು ಸರ್ಕಾರವು ಸಹ 
ಮಾನ್ಯ ಉಚ್ಛನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿ ಸಂಖ್ಯೆ 
33613/2019 ಸಲ್ಲಿಸಿರುತ್ತದೆ. ಮಾನ್ಯ ನ್ಯಾಯಾಲಯ ಈ 
ಕೆಳಕಂಡಂತೆ ಮಧ್ಯಂತರ ಆದೇಶ ನೀಡಿರುತ್ತದೆ. 

“Parties are directed to maintain 

status quo with reference to seniority 

list until these writ petitions and other 

writ petition filed by the State are 

decided on merits.” 


ಪ್ರಸ್ತುತ ಎಲ್ಲಾ ಪ್ರಕರಣಗಳನ್ನು ಒಟ್ಟುಗೂಡಿಸಿ ಕಲಬುರಗಿ 


) 


ಪುತಾ 


ಮಾನ್ಯ ನ್ಯಾಯಾಲಯವು ಅಂತಿಮವಾಗಿ ನೀಡುವ ಆದೇಶವನ್ನು 
ಅನುಸ ರಿಸಿ ಅದರಂತೆ ರಾಜ್ಯ ಮಟ್ಟದ ಜೇಷ್ಠತಾ ಪಟ್ಟಿಯನ್ನು 
ಅಂತಿಮಗೊಳಿಸಲು ಕ್ರಮವಹಿಸಲಾಗುವುದು. 


» 


ಪೀಠದಲ್ಲಿ ವಿಚಾರಣೆ ನಡಯರುತ್ತ್ದು ಪ್ರಕರಣ ಬಾಕಿಯಲ್ಲಿರುತ್ತದೆ. 


ತಯಾರಿಸಿ, 


ಖಾಲಿಯಿರುವ 
ನೀಡಲು ಎಷ್ಟು ಕಾಲಾವಕಾಶದ ಅಗತ್ಯವಿದೆ. 


ಪ್ರ ನಹಹಾನಸರ 


ಉಚ್ಛ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಔಟ್‌ 

ಇಲಾಖೆಯ "ವೃಂದದಲ್ಲಿ ಅರ್ಜಿಗಳಲ್ಲಿ ಹೊರಬಹುದಾದ ತೀರ್ಪುಗಳನ್ನು ಹಾಗೂ ಸದರಿ 

ಸ್ಥಾನಗಳಿಗೆ ಬಡ್ತಿ ತೀರ್ಪುಗಳನ್ನು ಅನುಸರಿಸಿ, ಹೊರಡಿಸುವ ಜೇಷ್ಠತಾ ಪಟ್ಟಿಯನ್ನು 
ಆಧರಿಸಿ, ಮುಂಬಡ್ತಿ ಪ್ರಕ್ರಿಯೆಗಳನ್ನು ಕೈಗೊಳ್ಳಲಾಗುವುದು. 


ಸಂಖ್ಯೆ:ಗ್ರಾಅಪ 215 ಕೆಎಸ್‌ಎಸ್‌ 2020 


(ಕೆ.ಎಸ್‌.ಈಶ್ವರಪ್ಪ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 
Be 
ಗ್ರಾಮೀಕಾಭಿನ್ಯನ್ಷೆ ಮೆತ್ತು p 
ಪಂಚಾಯತ್‌ ರನಿಟ್‌ ಸಚಿವಟ್ಟು 


9 


